ಕರ್ನಾಟಕ ವಿಧಾನ ಪರಿಷತು 


1 ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 145 

2. ಮಾನ್ಯ ಸದಸ್ಯರ ಹೆಸರು ಶ್ರೀ ಎಸ್‌. ರವಿ (ಸ್ಥಳೀಯ ಸಂಸ್ಥೆಗಳಿಂದ 
ಚುನಾಯಿತರಾದವರು) 

3. ಉತರಿಸಬೇಕಾದ ದಿನಾಂಕ 21/09/2020 


pr) 


4.  ಉತ್ತರಿಸುವವರು 


pr) 


ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


FN 
ಪ್ರಶ್ನೆ 


ಉತ್ತರ 


| 8 te 


2020-21ನೇ ಸಾಲಿನ ಆಯವ್ಯಯದ ಘೋಷ 
ಮಾಡಿದಂತೆ ನಗರ ಪ್ರದೇಶಗಳಲ್ಲಿ ದುಡಿಯುತ್ತಿರುವ 
ಕಟ್ಟಡ ಕಾರ್ಮಿಕರು ಮತ್ತು ಅವರ ಕುಟುಂಬಸ್ಥರಿಗೆ 
ಆರೋಗ್ಯ ರಕ್ಷಣೆ 
“ದೊಬೈಲ್‌ ಕ್ಷಿನಿಕ್‌ಗಳನ್ನು ಪ್ರಾರಂಭಿಸಲಾಗಿದೆ. 


ನೀಡುವ ದೃಷ್ಟಿಯಿಂದ ಎಷ್ಟು 


ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿ: 

2020-21 ನೇ ಸಾಲಿನ ಆಯವ್ಯಯದಲ್ಲಿ 

ಮಾಡಿದಂತೆ ನಗರ ಪ್ರದೇಶಗಳಲ್ಲಿ ದುಡಿಯುತ್ತಿರುವ ಕಟ್ಟಡ 

ಕಾರ್ಮಿಕರು ಮತ್ತು ಅವರ ಕುಟುಂಬಸ್ಥರಿಗೆ ಆರೋಗ್ಯ ರಕ್ಷಣ 

ನೀಡುವ ದೃಷ್ಟಿಯಿಂದ ಪ್ರಾಥಮಿಕವಾಗಿ 70 “ಮೊಬೈಲ್‌ ಕ್ಲಿನಿಕ್‌” 

ಗಳನ್ನು ಪ್ರಾರಂಭಿಸುವ ಕಾರ್ಯ ಪ್ರಗತಿಯಲ್ಲಿದೆ. 


ಘೋಷ 


TT 


(ಅ) 


ಇದುವರೆವಿಗೂ 
ಇದರ 


ಪ್ರಾರಂಭಿಸಿದ್ದಲ್ಲಿ 
ಕಾರ್ಮಿಕರು 
ಪಡೆದುಕೊಂಡಿದ್ದಾರೆ: 


ಎಷ್ಟು ಜನೆ 
ಪ್ರಯೋಜನ 


ಮೊಬೈಲ್‌ ಕ್ಷಿನಿಕ್‌ಗಳು ಇನ್ನು ಪ್ರಾರಂಭಗೊಂಡಿರದ್‌ ಕಾರಣ 
ಇನ್ನೂ ಯಾರು ಇದರ ಪ್ರಯೋಜನ ಪಡೆದುಕೊಂಡಿರುವುದಿಲ್ಲ. 


(ಇ) 


ಈ ಯೋಜನೆಯನ್ನು ಇನ್ನು `ಪ್ರಾರಂಭಿಸಡೆ ಇದ್ದಲ್ಲಿ 
ಯಾವಾಗ ಪಾರಂಭಿಸಲಾಗುವುದು: ವಿಳಂಬಕ್ಕೆ 
ಕಾರಣವೇನು: 


ಕೋವಿಡ್‌-19 ಹಿನ್ನೆಲೆಯಲ್ಲಿ ಹೊಸ್‌ "ಯೋಜನೆಗಳನ್ನು 
ಪ್ರಾರಂಭಿಸಲು ವಿಳಂಬವಾಗಿರುತ್ತದೆ. ಪ್ರಸ್ತುತ ಮೊಬೈಲ್‌ 
ಕ್ಲಿನಿಕ್‌ಗಳನ್ನು ತೆರೆಯಲು ಅಗತ್ಯ ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 


(ಈ) 


ವಲಸೆ ಕಾರ್ಮಿಕರ ಸಂಖ್ಯೆ ಎಷ್ಟು ಈ ವಲಸೆ 
ಕಾರ್ಮಿಕರಿಗೆ ಲಾಕ್‌ಡೌನ್‌ ಸಂದರ್ಭದಲ್ಲಿ ಯಾವ 
ಯಾವ ರೀತಿಯ ಕಿಟ್‌ಗಳನ್ನು ವಿತರಿಸಲಾಗಿದೆ: ಇದಕ್ಕೆ 
ತಗುಲಿದ ವೆಚ್ಚವೆಷ್ಟು; (ತಾಲ್ಲೂಕುವಾರು ಮಾಹಿತಿ 
ನೀಡುವುದು) 


| ಆಹಾರ 


ಕೋವಿಡ್‌-19 ಸಂದರ್ಭದಲ್ಲಿ ಹೊರ ರಾಜ್ಯಗಳಿಂದ ಬಂದ ವಲಸೆ 
ಕಾರ್ಮಿಕರ ಸಂಖ್ಯೆ: 177526 (ದಿನಾಂಕ:14-08-2020ರವರೆಗೆ) 


ಕರ್ನಾಟಕ ರಾಜ್ಯದಿಂದ ಹೊರ ರಾಜ್ಯಗಳಿಗೆ ವಲಸೆ ಹೋಗಿರುವ 
ಕಾರ್ಮಿಕರ ಸಂಖ್ಯೆ:466582 (ದಿನಾಂಕ: 06-07-2020) 
ಈ ಮಾಹಿತಿಯನ್ನು ನಿಖರವಾದ ಮಾಹಿತಿಯನ್ನು ಪಡೆಯಲು 
ಕಾರ್ಮಿಕ ಇಲಾಖೆಯಿಂದ ಯಾವುದೇ ಸಮೀಕ್ಷೆ ನಡೆದಿರುವುದಿಲ್ಲ. 
ಈ ಕಾರಣಕ್ಕಾಗಿ ವಲಸೆ ಕಾರ್ಮಿಕರ ನಿಖರವಾದ ಸಂಖ್ಯೆಯ ಬಗ್ಗೆ 
ಮಾಹಿತಿ ಇರುವುದಿಲ್ಲ. 


ಲಾಕ್‌ಡೌನ್‌ ಸಂದರ್ಭದಲ್ಲಿ ವಲಸೆ ಕಾರ್ಮಿಕರು ಸೇರಿದಂತೆ | 
ಕಟ್ಟಡ ಕಾರ್ಮಿಕರು ಮತ್ತು ಅಸಂಘಟತ ಕಾರ್ಮಿಕರಿಗೆ 


89,86,533 ಸಿದ್ದಪಡಿಸಿದ ಆಹಾರದ ಪ್ಯಾಕೆಟ್‌ಗಳನ್ನು ಹಾಗೂ 
6,08,000 ಆಹಾರ ಸಾಮಾಗಿಗಳ ಕಿಟ್‌ಗಳನ್ನು ಬೇಡಿಕೆಯ 
ಆಧಾರದ ಮೇಲೆ ವಿತರಿಸಲಾಗಿರುತ್ತದೆ. 


ಸಿದ್ದಪಡಿಸಿದ ಆಹಾರ ಕಿಟ್‌ಗಳಿಗಾಗಿ ರೂ. 25,73,69,236/- 
ಗಳ ಮೊತ್ತ ಮತ್ತು ಆಹಾರ ಸಾಮಾಗ್ರಿಗಳ ಕಿಟ್‌ಗಳಿಗಾಗಿ ರೂ. 
46,12,95.075/- ಗಳ ಮೊತ್ತವನ್ನು ಖರ್ಚು ಮಾಡಲಾಗಿರುತ್ತದೆ. 
ಸಾಮಾಗಿಗಳ ಕಿಟ್‌ ವಿತರಣೆಯ ಪ್ರದೇಶವಾರು 
ವಿವರವನ್ನು ಅನುಬಂಧ-1 ರಲ್ಲಿ ನೀಡಿದೆ. 


3 


(ಉ) 


ಕೋವಿಡ್‌-19ರ `ಪ್ರೆಯುಕ್ಸ`ಲಾಕ್‌ಡೌನ್‌ ಸಂಧರ್ಭದಲ್ಲಿ 
ತಮ್ಮ ಇಲಾಖೆ ವತಿಯಿಂದ ವಿವಿಧ ವರ್ಗದವರಿಗೆ 
ವಿತರಿಸಲಾದ ಪರಿಹಾರಗಳೇನು: ಅದಕ್ಕೆ ತಗುಲಿದ 
ವೆಚ್ಚಗಳೆಷ್ಟು? (ತಾಲ್ಲೂಕುವಾರು ಮಾಹಿತಿ 
ನೀಡುವುದು) 


ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ 
ಮಂಡಳಿ 
ಕೋವಿಡ್‌-19ರ ತುರ್ತು ಸಂದರ್ಭದಲ್ಲಿ ಸರ್ಕಾರವು 
ಲಾಕ್‌ಡೌನ್‌ ಜಾರಿಗೊಳಿಸಿದ್ದ ಪರಿಣಾಮವಾಗಿ ಕಾರ್ಮಿಕರಿಗೆ : 
ಆರ್ಥಿಕವಾಗಿ ನಷ್ಟವಾಗಿರುವುದನ್ನು ಗಮನಿಸಿ, ದಿನಾಂಕ: 06- 
05-2020ರಂದು, ಅಗಸರು ಹಾಗೂ ಕ್ಷೌರಿಕ ವೃತ್ತಿಯಲ್ಲಿ 
ತೊಡಗಿರುವ ಅಸಂಘಟಿತ ಕಾರ್ಮಿಕರಿಗೆ ಕರ್ನಾಟಕ ರಾಜ್ಯ 
ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ 
ಮೂಲಕ ಒಂದು ಬಾರಿ ತಲಾ ರೂ.5,000/-ಗಳ ನೆರವನ್ನು 
ಘೋಷಿಸಿರುತ್ತಾರೆ. 
ನಿಗಧಿತ ಅಂತಿಮ ದಿನಾಂಕ:15-08-2020 ರವರೆಗೆ ಅಗಸ ವೃತ್ತಿ 
ನಿರ್ವ ಹಿಸುತ್ತಿರುವ 74,782 ಮತ್ತು ಕೌರಿಕ ವೃತ್ತಿ 
ನಿರ್ವಹಿಸುತ್ತಿರುವ 66,820 ಅರ್ಜಿದಾರರು ಸೇರಿದಂತೆ ಒಟ್ಟು 
1,41,602 ಅರ್ಜಿಗಳನ್ನು ಸ್ಪೀಕರಿಸಲಾಗಿದೆ. 

FREE ಸ್ಥೀಕೃತವಾದ ಅರ್ಜಿಗಳಲ್ಲಿ ಈವರೆಗೆ 
1,14,388 ಅರ್ಜಿದಾರರಿಗೆ ತಲಾ ರೂ.5,000/-ಗಳಂತೆ ಒಟ್ಟು 
ರೂ.57.19ಕೋಟಿ ಮೊತ್ತವನ್ನು ಅರ್ಹ ಫಲಾನುಭವಿಗಳ 
ಬ್ಯಾಂಕ್‌ ಖಾತೆಗೆ ಡಿ.ಬಿ.ಟಿ ಮೂಲಕ ವರ್ಗಾಯಿಸಲಾಗಿದೆ. 

ಯೋಜನೆಯ ಷರತ್ತುಗಳನ್ನು ಪೂರ್ಣಗೊಳಿಸದ 1924 
ಅರ್ಜಿಗಳನ್ನು ತಿರಸ್ಥ ರಿಸಲಾಗಿದ್ದು, ತಾಂತ್ರಿಕ ಕಾರಣಗಳು 
ಸೇರಿದಂತೆ ಷರತ್ತುಗಳನ್ನು ಪೂರೈಸದ ಹಾಗೂ ಕ್ರಮಬದ್ದವಲ್ಲದ 
25,290 ಅರ್ಜಿಗಳ ಮರು ಪರಿಶೀಲನೆ ನಡೆಸಲಾಗುತ್ತಿದ್ದು, ಅರ್ಹ 
ಫಲಾನುಭವಿಗಳು ಕಂಡು ಬಂದಲ್ಲಿ ನೆರವಿನ ಮೊತ್ತವನ್ನು 
ಪಾವತಿಸಲು ಕ್ರಮಕ್ಕೆಗೊಳ್ಳಲಾಗುವುದು. 


ಇದಲ್ಲದೇ  ಕೋವಿಡ್‌-19ರ ಹಿನ್ನೆಲೆಯಲ್ಲಿ ಮಂಡಳಿಯಿಂದ 
ತೆಗೆದುಕೊಂಡ ಇತರೆ ಕ್ರಮಗಳು:- 

ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ 
ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ 
ಮಂಡಳಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರಿಗೆ 
ಪರಿಹಾರವಾಗಿ ತಲಾ ರೂ. 5000/-ಗಳನ್ನು ನೀಡಲಾಗಿರುತ್ತದೆ. 
ಕರ್ನಾಟಕ ರಾಜ್ಯದಲ್ಲಿ ಒಟ್ಟು 16,48,431 ನೋಂದಾಯಿತ ಕಟ್ಟಡ 


ಕಾಅ 294 ಎಲ್‌ ಇಟಿ 2020 


ಕಾರ್ಮಿಕ ಫಲಾನುಭವಿಗಳಿಗೆ ರೂ. 82421 €ಟಿಗಳ ಛಷ್ಟು 
ಪರಿಹಾರ ನೀಡಲಾಗಿರುತ್ತದೆ. ಜಿಲ್ಲಾವಾರು ವಿವರಗಳನ್ನು 
ಅನುಬಂಧ-2 ರಲ್ಲಿ ಒದಗಿಸಿದೆ. 
ಜಂ 
(A 
ANY N 
S/o 


(ಅರಜ್ಯಿಆ್‌ ಶಿವರಾಂ ಹೆಬ್ಬಾರ್‌) 
ಮಾನ್ಯ ಕಾರ್ಮಿಕ ಮತ್ತು ಸಕ್ಕರೆ ಸಚಿವರು 


DISTRICT WISE DETAILS OF THE NUMBER OF MIGRANT WORKERS 
TRAVELLED TO THE STATE OF KARNATAKA AS ON 14.08.2020 


SL No District Number of Migrants 
1 BAGALKOT 3045 
2 BALLARI oo 4125 
3 BELAGAVI 7023 
4 BENGALURU RURAL 11935 
5 BENGALURU URBAN 60601 
6 BIDAR 3536 
7 CHAMARAJANAGARA 725 
8 | CHIKBALLAPURA 668 
9 CHIKKAMAGALURU 1055 
10 CHITRADURGA 904 
11 DAKSHIN KANNADA 5240 
12 DAVANGERE 906 
13 DHARWAD | 6728 
4 | GADAG i 3860 
15 HASSAN 2039 
16 HAVERI 1595 
17 KALABURAGI 11643 
18 KODAGU 1662 
19 KOLAR 3514 § 
20 KOPPAL 1914 
21 MANDYA 1776 | 
22 MYSURU 4077 
23 RAICHUR 8139 
24 RAMANAGARA 1116 
25 SHIVAMOGGA 1452 
26 TUMAKURU 1948 

| 27 UDUPI 5733 
28 UTTAR KANNADA 5629 
29 VIAYAPURA 10279 
30 YADGR 4659 

| Total 1,77,526 


Annexure B 


STATE WISE DETAILS OF THE NUMBER OF MIGRANT WORKERS 
TRAVELLED FROM THE STATE OF KARNATAKA AS ON 06.07.2020 


SL No State Number of Migrants 
1. ANDHRA PRADESH 15517 
2. ARUNACHAL PRADESH 52 
3. ASSAM 38324 
4. BIHAR 122887 
5 CHATTISGARH 2582 - 
6. CHANDIGARH 9 
2 DAMAN AND DIU 20 
$. DELHI 29 
9, GOA _ 349 1 
10 GUJARAT 257 & 
11. | HARYANA 30 
2. HIMACHAL PRADESH 264 
13. JAMMU AND KASHMIR 2950 
14. JHARKHAND 34949 
15. KERALA 1043 
16. MADHYA PRADESH 4111 
17. MAHARASHTRA 30877 
18. MANIPUR 3090 
19. MEGHALAYA 16 
20. MIZORAM - § 1456 
2]. NAGALAND 1529 
22. ODISHA 22643 
23. PUDUCHERRY 56 
24. PUNJAB 60 
25. RAJASTHAN 22978 
26. SIKKIM 7 
27. TAMIL NADU 12438 
28. TELANGANA 4782 
29. TRIPURA 5704 
30. UTTARAKHAND 4653 
31. UTTAR PRADESH 90911 
32. WEST BENGAL 42009 
TOTAL § 4,66,582 |] 


